ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


427 
: ಶ್ರೀಕೆ.ಟಿ ಶ್ರೀಕಂಠೇಗೌಡ 
(ಪದವೀಧರರ ಕ್ಲೇತ್ರು) 
09-03-2020. 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಜಿವರು. 


ಪ್ರಶ್ನೆ 


ಉತ್ತರ 


ಯಾವ ವರ್ಷದವರೆಗಿನ 


"| ವೇತನಾನುದಾನಕ್ಕೆ ಒಳಪಡಿಸಲಾಗಿದೆ; 


ಕನ್ನಡ | 1995ನೇ ಸಾಲಿನವರೆಗೆ ಖಾಸಗಿ ಶಾಲೆಗಳನ್ನು 
ಮಾಧ್ಯಮ ಶಾಲಾ ಕಾಲೇಜುಗಳನ್ನು | ವೇತನಾನುದಾನಕ್ಕೆ ಒಳಪಡಿಸಲಾಗಿದೆ. 


1995ರ ನಂತರ ಪ್ರಾರಂಭವಾದ ಕನ್ನಡ 
ಮಾಧ್ಯಮದ ಶಾಲಾ-ಕಾಲೇಜುಗಳನ್ನು 
ವೇತನಾನುದಾನಕೆ ಒಳಪಡಿಸುವ ಬಗ್ಗೆ 
ಸರ್ಕಾರದ ಮುಂದೆ ಪ್ರಸ್ತಾವನೆ 
ಇದೆಯ 


ಇದ್ದಲ್ಲಿ, ಯಾವ ವರ್ಷದವರೆಗಿನ 


 ಶಾಲಾ-ಕಾಲೇಜುಗಳನ್ನು ಯಾವಾಗ 
ವೇತನಾನುದಾನಕ್ಕೆ . 
ಒಳಪಡಿಸಲಾಗುವುದು; (ವಿವರ 
ನೀಡುವುದು) 


ದಿನಾಂ೦ಕ:14-01-2020ರ೦ಂದು ವಿವಿಧ ಕನ್ನಡ 
ಮಾಧ್ಯಮ ಶಾಲಾ ವ್ಯವಸ್ಥಾಪಕ ಮಂಡಳಿಗಳ 
ಪ್ರತಿನಿಧಿಗಳ ಜೊತೆ ನಡೆದ ಸಭೆಯಲ್ಲಿ 1995ರ, 
ನಂತರದಲ್ಲಿ ಪ್ರಾರಂಭವಾದ ಖಾಸಗಿ ಅನುದಾನ 
ರಹಿತ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ 
ಸಹಾಯಾನುದಾನಕ್ಕೆ ಒಳಪಡಿಸುವ ಕುರಿತಂತೆ 
ಚರ್ಚಿಸಿಲಾಗಿದೆ.. 1995ರಿಂದ 2018ರವರೆಗೆ 
ಸಂಬಂಧಿಸಿದಂತೆ ಪ್ರತಿ 5 ವರ್ಷದ ಬಾಕ್‌ 
ಅವಧಿಗೆ ಒಟ್ಟು ಕನುಡ ಮಾಧ್ಯಮ ಶಾಲಾ 
ಕಾಲೇಜುಗಳ ಸಂಖ್ಯೆಯನ್ನು ಅವುಗಳ 
ಹೆಸರಿನೊಂದಿಗೆ ಮತ್ತು ಒಟ್ಟು ಶಿಕ್ಷಕರುಗಳ 
ಸಂಖ್ಯೆಯನ್ನು ಹಾಗೂ ಅಂದಾಜು ವೆಚ್ಚದ 
ಮಾಹಿತಿಯನ್ನು ನೀಡಿದ್ದಲ್ಲಿ ಈ ಬೇಡಿಕೆಯ 
ಕುರಿತಂತೆ, ನಿರ್ಣಯಿಸಲು ಸಾದ್ಯವಾಗುತ್ತದೆ 
ಎಂದು ಮನಗಂಡು, ಪ್ರತಿ 5 ವರ್ಷಕ್ಕೆ 
ಸೀಮಿತಗೊಳಿಸಿ ಮಾಹಿತಿಯನ್ನು 
ಕ್ರೋಢಿಕರಿಸಲು . ನಿರ್ಧರಿಸಿದ್ದು, ಅದರಂತೆ 
ಕ್ರೋಢಿಕೃತ ಮಾಹಿತಿಯನ್ನು ಪಡೆಯಲು 
ಕ್ರಮಕೈಗೊಳ್ಳಲಾಗಿದೆ. ಕ್ರೋಢಿಕೃತ ಮಾಹಿತಿ 
ಸ್ಮೀಕೃತವಾದ ಕೂಡಲೇ ಪ್ರತಿ 5 ವರ್ಷಕ್ಕೆ 
ಸೀಮಿತಗೊಳಿಸಿ ಆರ್ಥಿಕ ಪರಿಣಾಮಗಳ 
ಮಾಹಿತಿಯೊಂದಿಗೆ ಸೂಕ್ತ ಪ್ರಸ್ತಾವನೆಯನ್ನು 
ಆರ್ಥಿಕ ಇಲಾಖೆಯ ಅನುಮೋದನೆಗಾಗಿ 
ಸಲ್ಲಿಸಲಾಗುವುದು. 


ಇಡಿ 41 ಪಿಎಂಸಿ 2020 


pad 


i 


ವ ಕುಮಾರ್‌] 


ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಸಚಿವರು 


